ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರಾಷ್ಟ್ರೀಯ ಹೆದ್ದಾರಿ 169ರ ಬಗ್ಗೆ 


ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) - 


595 (640) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಷ್ಟೀಯ ಹೆದ್ಮಾರಿ 169ರ ಮಂಗಳೂರಿನಿಂದ ಮೂಡಬಿದ್ರೆ ರಸ್ತೆಯಲ್ಲಿ ಪ್ರತಿ ನಿತ್ಯ ಅಪಘಾತಗಳು 
ಸಂಭವಿಸುತ್ತಿದ್ದು, 15 ವರ್ಷಗಳಿಂದ ರಸ್ತೆ ಕಾಮಗಾರಿ ನಡೆಯದೇ ಇರುವುದರಿಂದ ಜನ 
ಆಕ್ರೋಶಗೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಹೆದ್ಮಾರಿ ಕಾಮಗಾರಿ 
ಪ್ರಾರಂಭಗೊಳ್ಳುವುದು ಯಾವಾಗ; ಪ್ರಸ್ತುತ ಯಾವ ಹಂತದಲ್ಲಿದೆ; 


(ಆ) ಹೆದ್ಮಾರಿ ವಿಸ್ತರಣೆಗೆ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳಲಾಗಿದೆಯೇ ; ರಸ್ತೆಗೆ ಹೋಗುವ 
ಭೂಮಿಯನ್ನು ಗುರುತಿಸಲಾಗಿದೆಯೇ; (ವಿವರ ನೀಡುವುದು) 


(ಇ) ಹೆದ್ಮಾರಿ 169 ಪೂರ್ಣಗೊಂಡು ವಾಹನ ಸಂಜಾರಕ್ಕೆ ಬಿಡುಗಡೆ ಮಾಡುವುದು ಯಾವಾಗ ; ಇದಕ್ಕೆ 
ತಗಲುವ ಸಮಯ ಎಷ್ಟು; (ವಿವರ ನೀಡುವುದು) 


(ಈ) ಭೂ ಸಾಧೀನಗೊಳಿಸಲು ಸರ್ಕಾರಕ್ಕೆ ತಗಲುವ ಅಂದಾಜು ವೆಚ್ಚ್‌ ಎಷ್ಟು? (ಸಂಪೂರ್ಣ ವಿವರ 
ನೀಡುವುದು) 


